ರ ಹಿ 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 588 | 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆಯನೂರು ಮಂಜುನಾಥ್‌ 
(ಪದವೀಧರರ ಕ್ಲೇತು 
ಉತ್ತರಿಸುವ ಸಚಿವರು ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 21-02-2022 
ಪ್ರಶ್ನೆ | ಉತ್ತರ 
(ಅ) | ರಾಜ್ಯದಲ್ಲಿ ನೂತನ ಶಿಕ್ಷಣ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ವಿಃತಿ-೨೦.೨೦ (NEP - 
ನೀತಿಯನ್ನು ೨೦೨೦ರ ಅನುಷ್ಠಾನವನ್ನು ಮುಂಜಾಗೃತೆ ಕ್ರಮವಹಿಸಿ ಎಲ್ಲಾ 
ಜಾರಿಗೊಳಿಸಲಾಗಿದೆಯೇ; ಸಿದ್ಧತೆಗಳನ್ನು ಮಾಡಿಕೊಂಡು ೨೦೨೦-೨೧ನೇ ಶೈಕ್ಷಣಿಕ 


ಹಾಗಿದ್ದಲ್ಲಿ ಸರ್ಕಾರ ಹೊಸ ನೀತಿ 
ಅನ್ವಯ ಮಾಡಿಕೊಂಡಿರುವ 
ಸಿದ್ಮತೆಗಳು ಏನು; 


ವರ್ಷದಿಂದಲೇ ಜಾರಿಗೆ ತರಲಾಗಿದೆ. 
ರಾಷ್ಟ್ರೀಯ ' ಶಿಕ್ಷಣ ವೀತಿಯನ್ನು ಅನುಷ್ಠಾನಗೊಳಿಸುವ 
ಮುನ್ನ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿವೃತ್ತ 
ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಈ ಹಿಂದೆ ಉನ್ನತ ಶಿಕ್ಷಣ 
ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ಎಸ್‌.ವಿ. ರಂಗನಾಥ್‌, ಭಾ.ಆ.ಸೇ 
ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನು ರಚಿಸಿದ್ದು, 
ಕಾರ್ಯಪಡೆಯು ಸಲ್ಲಿಸಿದ್ದ ವರದಿಯನ್ನು ಸಚಿವ ಸಂಪುಟದ 
ಅನುಮೋದನೆಯೊಂದಿಗೆ ಜಾರಿಗೆ ತರಲಾಗಿದೆ. 
ಸಮಗ್ರ ಮತ್ತು ಬಹುಶಿಸ್ತೀಯ ಯುಜಿ ಶಿಕ್ಷಣದ 
ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಜುಲೈ-2020ರಲ್ಲಿ NEP- 
2020ಕ್ಕೆ ಅಧಿಸೂಚನೆ ಹೊರಡಿಸಿದಾಗಿನಿಂದಲೂ, ಹಲವಾರು 
ವೆಬಿನಾರ್‌ಗಳು ಮತ್ತು ಚರ್ಚೆಗಳನ್ನು ವಿಶ್ವವಿದ್ಯಾಲಯಗಳು 
ಮತ್ತು ಕಾಲೇಜುಗಳಲ್ಲಿ ಆಯೋಜಿಸಲಾಗಿದೆ. ಹಲವಾರು 
ವಿಶ್ವವಿದ್ಯಾಲಯಗಳು ಅವುಗಳನ್ನು ಕಾರ್ಯಗತಗೊಳಿಸಲು 
ಕಾರ್ಯಪುವೃತ್ತ ವಾಗಿದ್ದು, ಟಾಸ್ಕ್‌ ಪೂರ್ಸ್‌ ಉಪಸಮಿತಿಯು 
ವಿಶಾಲ ಚೌಕಟ್ಟನ್ನು ಸೂಚಿಸಿದ್ದು ಈ ಕುರಿತು ವರ್ಚುವಲ್‌ 
ಸಭೆಗಳನ್ನು ನಡೆಸಲಾಗಿದೆ. ಇದಲ್ಲದೆ, ಎಲ್ಲಾ 
ವಿಶ್ವವಿದ್ಯಾಲಯದ ಕುಲಪತಿಗಳು, 


1 ವಿಶ್ವಬಿದ್ಯಾಲಯಗಳ/ಕಾಲೇಜುಗಳ ಹಿರಿಯ 


ಅಧ್ಯಾಪಕರೊಂದಿಗೆ ಸಂವಾದ ನಡೆಸಲಾಗಿದೆ. 

ಈ ದಿಸೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 
ಕಾರ್ಯಗತಗೊಳಿಸಲು ಹಲವಾರು ಸಮಿತಿಗಳನ್ನು (್ವaculty 
committee) ರಚಿಸಲಾಗಿದ್ದು, ಮಾದರಿ ಪಠ್ಯಕ್ರಮಗಳನ್ನು 
ಸಿದ್ದಪಡಿಸಿವೆ. ಇವುಗಳ ಆಧಾರದ ಮೇಲೆ ಮಾದರಿ 
ಪಠ್ಯಕ್ರಮಗಳನ್ನು ರೂಪಿಸಲು ವಿಷಯವಾರು ಸುಮಾರು 40 
ಸಮಿತಿಗಳನ್ನು ರಚಿಸಲಾಗಿತ್ತು. 

ಪಠ್ಯಕ್ರಮ ಸಮಿತಿಯು ರೂಪಿಸಿದ ಮಾದರಿ 
ಪಠ್ಯಕ್ರಮಗಳನ್ನು ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಸ್ವಾಯತ್ತ 
ಕಾಲೇಜುಗಳಿಗೆ ಕಳುಹಿಸಿ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಷ್ಕರಿಸಿ 
ಅಥವಾ ಸೂಕ್ತ ಮಾರ್ಪಡುಗಳೊಡನೆ ಅಳವಡಿಸಿಕೊಂಡು 
೨೦೨೦-೨೧ನೇ ಶೈಕ್ಷಣಿಕ ವರ್ಷದಿಂದಲೇ 
ಅನುಷ್ಠಾನಗೊಳಿಸಲಾಗಿದೆ. 


ಇದಲ್ಸದೆೇ, Karnataka Higher Education Academy, Dharwad 
ದಿಂದ ರಾಜ್ಯದ ಎಲ್ಲಾ ಬೋಧಕರಿಗೆ ಉಚಿತವಾಗಿ ತರಬೇತಿ 
ನೀಡಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಹಲವು 


1 ವಿಶ್ವವಿದ್ಯಾಲಯಗಳಲಿನಮುವ "ಮಾನವ" ಸಂಪನೂಖಲ' 'ಅಭಿವ್ಯದ್ದಿ 


ಕೇಂದ್ರಗಳ (ಹಿ೦ದಿನ Academic Staff College) ಗಳ ಮುಖಾಂತರ 
ತರಬೇತಿ ನೀಡಲು ಕಮವಹಿಸಲಾಗಿದೆ. - 


(ಆ) 


ಹೊಸ ನೀತಿ ಅನ್ವಯ ಎಷ್ಟು 


ವಿದ್ಯಾರ್ಥಿಗಳಿಗೆ ಒಬ್ಬ 
ಪ್ರಾಧ್ಯಾಪಕರನ್ನು ಹಾಗೂ 
ಕೊರಡಿಯನ್ನು 


ಸಿದ್ಧಗೊಳಿಸಲಾಗಿದೆ; ರಾಜ್ಯದ 
ಯಾವ ಯಾವ ಕಾಲೇಜುಗಳಲ್ಲಿ 


ಎಷ್ಟು ಹೆಚ್ಚುವರಿ 
ಕೊಠಡಿಗಳನ್ನು 
ನಿರ್ಮಿಸಲಾಗಿದೆ; ಹಾಗೂ 
ಅದಕ್ಕೆ ಅಗತ್ಯವಾದ 
ಪ್ರಾಧ್ಯಾಪಕರನ್ನು ಎಷ್ಟು 
ಸಂಖ್ಯೆಯಲ್ಲಿ ಹೆಚ್ಚಿಸಿ ನೇಮಕ 
ಮಾಡಿಕೊಳ್ಳಲಾಗಿದೆ? . 
(ಪ್ರತಿಯೊಂದು ಕಾಲೇಜಿನ 


ವಿವರವಾದ ಮಾಹಿತಿಯನ್ನು 
ನೀಡುವುದು) 


ಸೂತನ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿ-ಬೋಧಕರ 

ಪ್ರಮಾಣ ವಿಗದಿಪಡಿಸಿರುವುದಿಲ್ಲ. ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ೨೦೨೧-೨೨ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶ 
ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಹಾಗೂ ನೂತನ 
ರಾಷ್ಟ್ರೀಯ ಶಿಕ್ಷಣ ನವೀತಿಯನ್ವಯ ಲಭ್ಯವಾಗಿರುವ ಬೋಧನಾ 
ಕಾರ್ಯಭಾರವನ್ನು ಖಾಯಂ ಅಧ್ಯಾಪಕರಿಗೆ ಹಂಚಿಕೆ ಮಾಡಿದ 
ನಂತರ ಉಳಿಕೆಯಾಗುವ ಹೆಚ್ಚುವರಿ ಬೋಧನಾ 
ಕಾರ್ಯಭಾರವನ್ನು ನಿರ್ವಹಿಸಲು ಪುಸ್ತುತ. ಜಾರಿಗೊಳಿಸಿರುವ 
ಸರ್ಕಾರದ ಆದೇಶ ಸಂ. ಇಡಿ ೨೪೨ ಡಿಸಿಇ ೨೦೨೧, 
ದಿಸಾಂಕ:14-01-2022 ಮತ್ತು 24-01-2022 ರನ್ವಯ ಅತಿಥಿ 
ಉಪನ್ಯಾಸಕರಿಗೆ ಈ ಹಿಂದೆ ನೀಡಲಾಗುತ್ತಿದ್ದ ಗರಿಷ್ಠ ೮/೧೦ 
ಗಂಟೆಗಳ ಬೋಧನಾ ಕಾರ್ಯಬಾರಕ್ಕೆ ಬದಲಾಗಿ, ಗರಿಷ್ಠ ೧೫/೧೯ 
ಗಂಟೆಗಳ ಬೋಧನಾ ಕಾರ್ಯಭಾರವನ್ನು ನಿಗದಿಪಡಿಸಿ. ಅತಿಥಿ 
ಉಪನ್ಯಾಸಕರನ್ನು ಸೇಮಕ ಮಾಡಿಕೊಳ್ಳಲಾಗುತ್ತಿದೆ. 


ಹೊಸ ಶಿಕ್ಷಣ ನೀತಿಯನ್ವಯ ಕಾಲೇಜುಗಳಲ್ಲಿ ಯಾವುದೇ 
ಹೆಚ್ಚುವರಿ ಕೊಠಡಿಗಳನ್ನು ವಿರ್ನಿಸಲಾಗಿರುವುದಿಲ್ಲ. ಪುಸ್ತುತ 
ಪ್ರತಿ ಕಾಲೇಜುಗಳಲ್ಲಿ ಲಭ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು 
ಬಳಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. 


ಸಂಖ್ಯೆ: ಇಡಿ ೫೧ ಯುಎನ್‌ಇ.೨೦೨೨ 


(ಡಾ: ಅಶ್ವ ರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


